Ae 


ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿ ಪ್ರಶ್ನೆ ಸಂಖ್ಯ |: | 1281 
ಶ್ರೀ ಅ.ದೇವೇಗೌಡ (ಪದವೀಧರರ ಕ್ಷತ್ರ ' 


22-09-2021. 


ಮಾನ್ಯ ಕೋಕೋಪಂ ಗಿ ಸಚಿವರು _ 


ರ ರ್ಗ| 2016-17ನೇ ಸಾಲಿನ 
ಬರುವ  ಮಾರಸಂದ್ರದಿಂದ, | ಯೋಜನೆಯಡಿಯಲ್ಲಿ - ಅರದೇಶನಹಳ್ಳಿ- 
ದೊಡ್ಡಬಳ್ಳಾಪುರ ತಾಲ್ಲೂಕು ಕಾಡನೂರ |) ಸ್ಪಡಪನಹಳ್ಳಿಗೇಟ್‌ ರಾಹೆ-7 (ರಾಹೆ-44) ರವರೆಗಿನ 
ಕೈಮರ ಗೇಟ್‌ ಮೂಲಕ ಚೆನ್ನದೇವಿ ರಸ್ತೆ ಅಭಿವೃದ್ಧಿ ಕಾಮಗಾರಿಯು (ಜಾಬ್‌ 


ಅಗ್ರಹಾರಕ್ಕೆ. . ಹೋಗುವ ರಸ್ತೆ | ಸಂಖ್ಯೆಸಿ.ಆರ್‌.ಎಫ್‌-ಕೆಎನ್‌ಟಿ-2016-17-1856, 
ಡಾಂಬರೀಕರಣ ಕಾಮಗಾರಿ ಕೈಗೊಂಡಿದ್ದು; ದ್ರನಾಂಕಂ2-11-2016) ' ಕೇಂದ್ರ ಭೂಸಾರಿಗೆ 
ಯಾವಾಗ: ಈ ಕಾಮಗಾರಿ | ಮಂತ್ರಾಲಯದಿಂದ ರೂ.4000 ಕೋಟಿಗಳಿಗೆ 
ಪೂರ್ಣಗೊಂಡಿದೆಯೇ; (ವವರ | ಅನುಮೋದನೆಯಾಗಿರುತದೆ. 


ನೀಡುವುದು) 


* ಸದರಿ ರಸ್ತೆ ಕಾಮಗಾರಿಯಲ್ಲಿ ದೇವನಹಳ್ಳಿ ಮತ್ತು 
ದೊಡ್ಡಬಳ್ಳಾಪುರ ತಾಲ್ಲೂಕುಗಳಲ್ಲಿ ಬರುವ 3” ರಸ್ತೆ 
ರೀಚ್‌ಗಳಲ್ಲಿ ಒಟ್ಟಾರೆ 3280 ಕಿಮೀ ಉದ್ದಕ್ಕೆ 
ಅಭಿವೃದ್ಧಿ ಪಡಿಸಲು ಪ್ರಸ್ತಾಪಿಸಲಾಗಿರುತ್ತದೆ. 

ಸದರಿ 3 ರಸ್ತೆ ರೀಚ್‌ಗಳಲ್ಲಿ ಬೆಂಗಳೂರು ಉತ್ತರ 
ತಾಲ್ಲೂಕು, ಯಲಹಂಕ ಹೋಬಳಿಗೆ ಸೇರಿದ 
ಮಾರಸಂದ್ರ ಗ್ರಾಮದಿಂದ ಹೊನ್ನಾದೇವಿಷುರ 
ಗೇಟ್‌ವರೆಗಿನ ರಸ್ತೆಯು ಒಂದಾಗಿದ್ದು 15.00 ಕಿ.ಮೀ 
ಉದ್ದಕ್ಕೆ ಅಭಿವೃದ್ಧಿ; ಪಡಿಸಲಾಗುತ್ತಿದೆ. 

* ರಸ್ತೆ ಅಭಿವೃದ್ಧಿ ಕಾಮಗಾರಿಯನ್ನು ದಿನಾಂಕ: 
14.11.2017 ರಂದು ಪ್ರಾರಂಭಿಸಲಾಗಿದ್ದು 
ಪ್ರಗತಿಯಲ್ಲಿರುತ್ತದೆ. ಕಾಮಗಾರಿಯ ಒಟ್ಟಾರೆ ಪ್ರಗತಿಯ 
ವಿವರಗಳನ್ನು ಅನುಬಂಧದಲ್ಲಿ ಲಗತ್ತಿಸಿದೆ. 


ಈ ಕಾಮಗಾರಿ 
ದೊಡ್ಡಬಳ್ಳಾಪುರ ತಾಲ್ಲೂಕಿಗೆ ಬರುವ 
ದೊಡ್ಡ ತುಮಕೂರು ಗ್ರಾಮದಿಂದ 
ಗೌಡಹಳ್ಳಿ ಗ್ರಾಮದವರೆಗೆ ಕೆರೆ ಏರಿ 
ಅಭಿವೃದ್ಧಿ ಮತ್ತು ಡಾಂಬರೀಕರಣ 
ಕಾಮಗಾರಿ ಸುಮಾರು 2 ವರ್ಷಗಳಿಂದ 
ಸಗಿತಗೊಂಡಿರುವುದು ಸರ್ಕಾರದ ಗಮನಕ್ಕೆ 


ಹ ಸು. 
ಗುತ್ತಿಗೆದಾರರ ಆರ್ಥಿಕ ಮುಗ್ಗಟ್ಟಿನಿಂದ ಹಾಗೂ ಕೋವಿಡ್‌- 
19 ಫಿಡುಗುವಿನ ಲಾಕ್‌ ಡೌನ್‌ನಿಂದಾಗಿ, ಕಾಮಗಾರಿಯು 
ಸ್ಥಗಿತಗೊಂಡಿತ್ತು. ಪ್ರಸ್ತುತ ದೊಡ್ಡ ತುಮಕೂರಿನ ಕೆರೆ ಏರಿ 
ಅಭಿವೃದ್ಧಿ ಕಾಮಗಾರಿಯನ್ನು ಪುನರಾರಂಭಿಸಲಾಗಿದೆ. 


te 


5 


ಉತ್ತರಗಳು 


ಸ್ಥೆಗಿತಗೊಂಡಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ 


ಪ್ರ ಇತ್ಲನ ಕಸಾ ನವಗಾನಹಾ ಎಂದನ 
ಇಲ್ಲದಿರುವುದರಿಂದ ವಾಹನ ಸವಾರರಿಗೆ.| ಅಗಲೀಕರಣ ಹಾಗೂ ಕೆರೆ ಏರಿಯ ಎರಡು ಕಡೆಗೆ 
ಅಪಾಯವಾಗುತ್ತಿರುವುದು ಸರ್ಕಾರದ | ಮೆಟಲ್‌ ಕ್ರ್ಯಾಷ್‌ ಬ್ಯಾರಿಯರ್‌ ತಡೆಗೋಡೆ ನಿರ್ಮಿಸುವ 
ಗಮನದಲ್ಲಿದೆಯೇ: ಯೋಜನೆಯನ್ನು ಒಳಗೊಂಡಿದೆ. ಕೆರೆ ಏರಿಯ 

-'ಈ) [ಬಂದಿದ್ದಲ್ಲಿ ತಡೆಗೋಡೆ ಕಾಮಗಾರಿಯನ್ನು | ಅಗಲೀಕರಣ ನಿರ್ಮಾಣದ ನಂತರ ವಾಹನ ಸವಾರರಿಗೆ 
ಯಾವಾಗ ಪ್ರಾರಂಭಿಸಲಾಗುವುದು; ತೊಂದರೆಯಾಗದಂತೆ ಎರಡೂ ಕಡೆ ಮೆಟಲ್‌ ಕ್ರ್ಯಾಷ್‌| 
ಬ್ಯಾರಿಯರ್‌ ಹಾಗೂ ಸೂಚನಾ ಫಲಕಗಳನ್ನು 
ಅಳವಡಿಸಲಾಗುವುದು. 

ಉ) ಸ್ಥಗಿತಗೊಂಡಿರುವ ಕಾಮೆಗಾರಯನ್ನು ವಾಕಿ ಉಳದರುವ ಕಾಮಗಾರಿಯನ್ನು 
ಯಾವಾಗ ಪ್ರಾರಂಭಿಸಲಾಗುವ್ರದು ಮತ್ತು ಪ್ರಾರಂಭಿಸಲಾಗಿದೆ. ಉಳಿಕೆ ಕಾಮಗಾರಿಯನ್ನು ಆದ್ಯತೆ 
ಪೂರ್ಣಗೊಳಿಸಲಾಗುವುದು? "ಮೇರೆಗೆ ಶೀಘ್ರವಾಗಿ ಪೂರ್ಣಗೊಳಿಸಲು 

oo ಕ್ರಮವಹಿಹ 


ಕಡತ ಸಂಖ್ಯೆ: ಲೋಇ 229 ಸಿಎನ್‌ಹೆಚ್‌ 2021 (ಇ) 


(ಸಿ.ಸಿ.ಪಾಟೀಲ 
ಲೋಕೋಪಯೋಗಿ ಸಚೆವರು 


P< 


Annexure 


BRIEF NOTES ON CRF WORK FOR THE YEAR 2016-17 28 \ 
Name of Work ; | Improvements to Aradeshanahalli, Sadappanahalli Gate on NH-7, Devanahalli 
under CRF for 2016-17 Qob No: CRF-KNT-2016-17-1856 Dated:02-11-2016} 


Jab No. TL Jeb No: CRF-KNT-2016-17-1356 Dated:02-11-2016 
| 


| Scope of Work : | Reack-}... From km.0.00 to 11.00 Intermediate Lane to two-lane with PS and 
| From km.11.00 to 16.09 Two-lane to two-lane with paved shoulder: 


Reach-H... From kin.0.00 to 15.00 Single Lane to Intermediate Lane, | 


| | Reach-f{..Aradeshanahalli By-pass, intermediate Lane 


Name of Agency | ; | Sri M.Venkataramareddy, Class-| Contractor, Bengaluru 

Estimate cost 1 | Rs.4000.09 lakhs 

Amount put Tender Rs.37,59,40,991.73 — 
ಗಮಾಣಧಾ Accepted 14.02% Above the CSR 2016-17 | 
FRR ; | Rs.39,27,60,576.75 } 


Date of commencement of |, 14-11-2017 


work * 
Schedule date of ; | 09-09-2018 


completion of work 
Provision in the estimate Pp t status of work 


Total length. -32.801ans length 


Reach-1 Aradeshanahalli to Sadappanahalli Gate on NH-7 | Reach-l.... Work to be commenced 
{From km.0.00to 1600) 


i From km.9.00 to 11.00 widening from 5.50m to 
| 10mts width with GSB, WMM, DBM & BC 


ji From kini1.00to 16.00 widening from 7.00m to 
10mts width with GSB, WMM, DBM & BC j 


Reach-H - Marasandra to Muppadighatta join B-K Road Reach-ll... Marasandra to Muppadighatta join B-K 


(From Km.0.09 to 15.00 3.75m to 5.50m width} Road from Km.0.00 to 15.00 

15.00kms-provision of GSB, WHIM, DBM &BC 13.60kms - GSB, WMM & DBM completed. Balance 
tank bund length of 1.20kms is to be tackled after 
the widening of tank bund, 

Reach-ill Aradeshanahalli to SH-9 Reach-lI... Work to be commenced. 

{From km.0.00 to 1.80 Aradeshanahalli by-pass} 

5.50m width Reconstruction 

RCC Drains-2900mitrs in selected village limits RCC Drains 1100mtrs RCC Drains length - 
completed in Marasandra, Kadanur and 
Wiadagondanahalli villages 


Expenditure - Rs.7.60crore 
Pending bill -Rs.3.30 crore 


Financial progress 


